ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀಮತಿ ವೀಣಾ ಅಚ್ಚಯ್ಯ 
730 
22-02-2022 


ಸಹಕಾರ ಸಚಿವರು 


ki 


ಕ್ರ ಪಶ್ನೆ ಉತ್ತರ 
ಅ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ 2021-27 ಸೇ ಸಾಲಿನಲ್ಲಿ ಸಹಕಾರ 
2021-22 ನೇ ಸಾಲಿನಲ್ಲಿ ೦ಸ್ಥೆಗಳಿಗೆ ಒಟ್ಟು 35,829 ರೈತರು ಬೆಳೆ ಸಾಲ ಕೋರಿ ಅರ್ಜಿ 


ಸಹಕಾರ ಸಂಸ್ಥೆಗಳಿಂದ ಎಷ್ಟು 
ಮಂದಿ ರೈತರು ಬೆಳೆ ಸಾಲ 


ಸ 
ಸಲ್ಲಿಸಿರುತ್ತಾರೆ. 


ಅರ್ಜಿ ಸಲ್ಲಿಸಿದ ಎಲ್ಲಾ ರೈತರಿಗೂ ದಿನಾಂಕ:31.01.2022' 


ಕಳೆದ ಸಾಲಿಗಿಂತ 
ಹೆಚ್ಚುವರಿಯಾಗಿ ಎಷ್ಟು 
ಮೊತ್ತದ ಸಾಲವನ್ನು 
ವಿತರಿಸಲಾಗಿದೇಇ? 


ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ರವರೆಗೆ ಒಟ್ಟು ರೂ59081 ಕೋಟಿ ಸಾಲ. ವಿತರಣೆ 
(ತಾಲ್ಲೂಹವಾರು ವಿವರ ಮ್ರಾಡಲಾಗಿರುತ್ತದೆ. ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 
ನೀಡುವುದು) (ರೂ.ಕೋಟಿಗಳಲ್ಲಿ) " 

ಕ್ರಸಂ) ತಾಲ್ಲೂಕು ರೈತರ ಸಂಖ್ಯೆ!" 'ಮೊತ್ತ 

7 Tಾಡ್‌ರ 5772 76075 
ಸದಿ “ಅರ್ದ ಸಲ್ಲಿಸಿದ X77 7404 
ಕೃತರಳ್ಲಿ* ಷ್ಟು ಮಂದಿನ 3944 7755 
ಭಟ್ಟ. ಷ್ಟು ಮೊತ್ತದ I 77205 
ಸಾಲವನ್ನು ಕರುಫರೆಗ್ರ 7044 7434 
ವಿತರಿಸಲಾಗಿದೆ; % 

ಎಟ್ಟು 35,835 55087 

ನನ್ನಯ್ಸ್‌ ತವ್ಯಷ್ಟಿಹಂದ ಕಾಡಸ ನಯ್‌ ನ ಸಾಕ್ಸ್‌ 3 
ತೊಂದರೆಗೀಡಾದ ರೈತರಿಗೆ ಸಂಖ್ಯೆಯ ರೈತರಿಗೆ ಒಟ್ಟು 584.75 ಕೋಟಿ ಬೆಳೆ ಸಾಲ ವಿತರಣೆ 


ಅನುಕೂಲವಾಗುವ ರೀತಿಯಲ್ಲಿ. 


1 ಸಾಲಿನಲ್ಲಿ ಪೂರ್ಣ ಸಾಲ ವಿತರಣೆಯನ್ನು ಮಾಡಲು ಮಾರ್ಚ್‌ 


ಮಾಡಲಾಗಿದ್ದು, 2021-22ನೇ ಸಾಲಿನಲ್ಲಿ 50,781 ಸಂಖ್ಯೆಯ. 
ರೈತರಿಗೆ ರೂ.650.00 ಕೋಟಿಗಳ ಸಾಲ ವಿತರಿಸಲು ಗುರಿ|- 
ಹೊಂದಲಾಗಿದೆ. ದಿನಾಂಕ:31.01.2022 ರ ಅಂತ್ಯದವರೆಗೆ 35,829 
ಸಂಖ್ಯೆಯ ರೈತರಿಗೆ ರೂ.590.81 ಕೋಟಿ ಬೆಳೆ ಸಾಲ ವಿತರಣೆ 
ಮಾಡಲಾಗಿದೆ. ಆ ಮೂಲಕ ಅತಿವೃಷ್ಟಿಯಿಂದ ತೊಂದರೆಗೀಡಾದ 
ರೈತರಿಗೆ ಅನುಕೂಲವಾಗುವಂತೆ ರೂ.6.06 ಕೋಟಿ ಹೆಚ್ಚುವರಿ 
ಮೊತ್ತದ ಬೆಳೆ ಸಾಲ, ವಿತರಣೆ ಮಾಡಿದಂತಾಗಿರುತ್ತದೆ. 2021-22ನೇ 


2022 ರ ಅಂತ್ಯದವರೆಗೂ ಕಾಲಾವಕಾಶವಿದ್ದು, ಇನ್ನೂ ಹೆಚ್ಚಿನ 


ಸಾಲ ವಿತರಿಸಲು ಅವಕಾಶಗಳಿದ್ದು, ಅದರಂತೆ 
ಕ್ರಮವಹಿಸಲಾಗುವುದು. 


ಸಂಖ್ಯೆ ಸಿಒ 53 ಸಿಎಲ್‌ಎಸ್‌ 2022 


ಘಾನ: FN 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


